ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1796 
, ಸದಸ್ಯರ ಹೆಸರು - KN : ಶ್ರೀ ಮಂಜುನಾಥ ಭಂಡಾರಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
'ಉತ್ತರಿಸುವವರು. :--, ': . 1: ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು ಮಕ್ಕಳ 


ಅಭಿವೃದ್ದಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು 


ಉತ್ತರಿಸಬೇಕಾದ ದಿನಾಂಕ : 15-03-2022 
ಕೆ . N 
pA ಪ್ರಶ್ನೆ ಉತ್ತರ 


ಕ್ರಮದಡಿಯಲ್ಲಿ ಮಂಜೂರಾದ ಬಿಡುಗಡೆಯಾದ 


ಪೋಷಣಾ `` ಅಭಿಯಾನೆ`` ಕಾರ್ಯಕ್ರಮದ ಗುರಿ [ಪೋಷಣಾ `ಅಭಿಯಾನ "ಯೋಜನೆಯ "ಗುರಿ "ಮತ್ತು 
ಮತ್ತು " ಉದ್ದೇಶಗಳು ಯಾವುವು; ಈ ಉದ್ದೇಶಗಳು ಈ ಕೆಳಗಿನಂತಿವೆ. 
ಕಾರ್ಯಕ್ರಮದಡಿಯಲ್ಲಿ ಯಾವ ಯಾವ| 0-6 ವರ್ಷದ ಮಕ ೃಳಲ್ಲಿವ ಕುಂಠಿತ |. 


' ಚಟುವಟಿಗಳನ್ನು ನಡೆಸಲಾಗುತಿ ತ್ತಿದೆ; ಈ ಬೆಳವಣಿಗೆಯನ್ನು ತಡೆಗಟ್ಟುವಿಕೆ. 


ಕಾರ್ಯಕ್ರಮದಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ 0-6 ವರ್ಷದ ಮಕ್ಕಳ ಅಪೌಷ್ಠಿಕತೆಯನ್ನು 


ಸರ್ಕಾರದ ಸವಾಲು ಎಷ್ಟು ಈ ಕಾರ್ಯ ತಡೆಗಟ್ಟುವಿಕೆ ಮತ್ತು ರಕ್ತಹೀನತೆಯ ಪ್ರಮಾಣವನ್ನು 

“ಕಡಿಮೆಗೊಳಿಸುವುದು. 

e 15-49 ವಯಸ್ಸಿನ ಹದಿಹರೆಯದ ಹೆಣ್ಣು ಮಕ್ಕಳಲ್ಲಿ 
ಮತ್ತು ಮಹಿಳೆಯರಲ್ಲಿ ರಕ್ತಹೀನತೆಯನ್ನು 
ತಡೆಗಟ್ಟುವುದು. 

* ಕಡಿಮೆ ತೂಕವುಳ್ಳ ಮಕ್ಕಳ ಜನನ ಪ್ರಮಾಣದ 
ನಿಯಂತ್ರಣ. 

* ಸದರಿ ಉದ್ದೇಶಗಳನ್ನು ಅನುಷ್ಠಾನಗೊಳಿಸಲು ಈ 
ಯೋಜನೆಯಡಿ ಸಮುದಾಯ ಆಧಾರಿತ 'ಅರಿವು 
ಕಾರ್ಯಕ್ರಮಗಳಿಂದ ಪೌಷ್ಟಿಕ ಆಹಾರ ಸೇವನಿಯ 
ಪ್ರಾಮುಖ್ಯತೆ ಮತ್ತು ಮಗುವಿನ 1000 ದಿನಗಳ 
ಆರೈಕೆಯ ಮಾಹಿತಿಯನ್ನು ಒದಗಿಸಲಾಗುತ್ತಿದೆ. " 


ಮತ್ತು ಬಾಕಿಯಿರುವ ಅನುದಾನವೆಷ್ಟು. 


ಪೋಷಣಾ ಆಭಿಯಾನ ಯೋಜನೆಯ ಸಮರ್ಪಕ 
| ಅನುಷ್ಠಾನಕ್ಕಾಗಿ ಈ ಕೆಳಕಂಡ ಕಾರ್ಯಕ್ರಮ ಮತ್ತು 
ಚಟುವಟಿಕೆಗಳನ್ನು ಕೈಗೊಳ್ಳಲಾಗಿರುತ್ತದೆ. 


ರಾಜ್ಯದ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರು 

ಮತ್ತು ಮೇಲ್ಮಿಚಾರಕಿಯರಿಗೆ ಸ್ಮಾರ್ಟ್‌ `` ಫೋನ್‌ಗಳನ್ನು 

ವಿತರಿಸಲಾಗಿದ್ದು, ಸದರಿ, - ಸ್ಮಾರ್ಟ್‌ ಘೋನ್‌ಗಳಲ್ಲಿನ 

ಪೋಷಣ್‌ ಬ್ರಾಕರ್‌ ಅಪ್ಲಿಕೇಶನ್‌ ಮೂಲಕ ಅಂಗನವಾಡಿ 

.] ಕೇಂದ್ರಗಳ ಎಲ್ಲಾ ಫಲಾನುಭವಿಗಳ ವಿವರಗಳನ್ನು 
ದಾಖಲಿಸಲಾಗುತ್ತದೆ. 


WN 


| ಸಾಲಿನಲ್ಲ ರೂ.8500.00 ಲಕ್ಷಗಳು 


kA 
ರಾಜ್ಯದ ಎಲ್ಲಾ ಅಂಗನವಾಡಿ ಕೇಂದ್ರಗಳಿಗೆ Infant, 
and Mother Weighing Scale, Infantometer 
and Stadiometer ಗಳನ್ನು ಒದಗಿಸಲಾಗಿದ್ದು ಸದರಿ 
ಸಾಧನಗಳ ಮೂಲಕ ಗರ್ಭಿಣಿ, ಬಾಣಂತಿಯರು ಮತ್ತು 
ಮಕ್ಕಳ ತೂಕ ಮತ್ತು ಎತ್ತರವನ್ನು ಅಳೆದು ಪೌಷ್ಟಿಕದ 
ಮಟ್ಟವನ್ನು ಗುರುತಿಸಲಾಗುತ್ತದೆ. 


ಪ್ರತಿವರ್ಷ ಜನಾಂದೋಲನ ಚಟುವಟಿಕೆಗಳನ್ನು 
ಸೆಪ್ಟೆಂಬರ್‌ ತಿಂಗಳಲ್ಲಿ: ಪೋಷಣ್‌ ಮಾಸಾಚರಣೆ ಮತ್ತು 
ಮಾರ್ಚ್‌ . ತಿಂಗಳಲ್ಲಿ ಪೋಷಣ್‌ ಪಕ್ಸಾಡ್‌ 
ಕಾರ್ಯಕ್ರಮಗಳನ್ನು ಆಚರಿಸಲಾಗುತ್ತದೆ. ಈ 
ಕಾರ್ಯಕ್ರಮಗಳ ಮೂಲಕ ಜನರಲ್ಲಿ ಅಪೌಷ್ಠಿಕೆಯ ಬಗ್ಗೆ 
ಅರಿವು ಮೂಡಿಸಲಾಗುತ್ತಿದೆ. 


ಪೋಷಣಾ ಆಭಿಯಾನ ಯೋಜನೆಯಡಿ ರಾಜ್ಯದ 
ಎಲ್ಲಾ ಅಂಗನವಾಡಿಗಳಲ್ಲಿ ಸಮುದಾಯ ಆಧಾರಿತ 
ಚಟುವಟಿಕೆಗಳನ್ನು ಪ್ರತಿ ತಿಂಗಳ ಮೊದಲ ಮತ್ತು 
ಮೂರನೇ ಶುಕ್ರವಾರ ವನಡೆಸಲಾಗುತ್ತದೆ.ಇದರ ಮೂಲಕ 
ತಾಯಂದಿಯರಿಗೆ ಅರಿವು ಮೂಡಿಸಲಾಗುತ್ತಿದೆ. ಏವಿಧ 
ಇಲಾಖೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು 
ಅನುಷ್ಠಾನಗೊಳಿಸಲಾಗುತ್ತಿದೆ. ' 


ಪೋಷಣಾ ಆಭಿಯಾನ ಯೋಜನೆಯಲ್ಲಿ ರಾಜ್ಯದ ಪಾಲು 
40% ಮತ್ತು ಕೇಂದ್ರದ ಪಾಲು 60% ಇರುತ್ತದೆ. 


ಪೋಷಣಾ ಅಭಿಯಾನ ಯೋಜನೆಗೆ" 2021-22 ನೇ 
ನಿಗದಿಯಾಗಿದ್ದು. 
ಕೇಂದ್ರ ಸರ್ಕಾರ : ಮತ್ತು ರಾಜ್ಯ ಸರ್ಕಾರದಿಂದ 


ಯಾವುದೇ ಅನುದಾನ ಬಿಡುಗಡೆಯಾಗಿರುವುದಿಲ್ಲ. 


ಆ). ' ಅಭಿಯಾನದಡಯಳ್ಲಿ ಅಂಗನವಾಡಿ 

ಕಾರ್ಯಕರ್ತೆಯರಿಗೆ ಸೀರೆ ಖರೀದಿಗೆ 
ಮಾಡಲಾದ ವೆಚ್ಚವೆಷ್ಟು ಈ ಸೀರೆಯ ವಿನ್ಯಾಸಕ್ಕೆ 
| ಅನುಮೋದನೆಯನ್ನು ನೀಡಿದ ಸಕ್ಷಮ ಪ್ರಾಧಿಕಾರ 
ಯಾರು; ಈ ಕಾರ್ಯಕ್ರಮದಡಿಯಲ್ಲಿ ಖರೀದಿಸಿದ 
ವಿತರಿಸಿದ ಮತ್ತು ವಿತರಣೆಗೆ ಬಾಕಿಯಿರುವ 
ಸೀರೆಗಳ ಸಂಖ್ಯೆ ಎಷ್ಟು; 


ಮೋಷನ್‌ `ಇಧಿಯಾನ್‌`ಯೋಜಕೆಯಡ `ಒಂದು ಸೇಕ] 
ರೂ 38575/- ರಂತೆ ಒಟ್ಟು ಮೊತ್ತ 
ರೂ.9,91,30,806.50/- ಗಳಲ್ಲಿ 2,56,982 ಸೀರೆಗಳನ್ನು 
ಖರೀದಿ ಮಾಡಲಾಗಿರುತ್ತದೆ. 


ದಿನಾಂಕ 04/0೨9/2020ರ ಕೇಂದ್ರ ಸರ್ಕಾರದ 
ಮಾರ್ಗಸೂಚಿಯ ಷರತ್ತಿನಲ್ಲಿ ಸದರಿ ಯೋಜನೆಯಡಿ 
ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು 
ಸಹಾಯಕಿಯರಿಗೆ ನೀಡುವ ಸಮವಸ್ತದಲ್ಲಿ “ಪೋಷಣ್‌ 
ಅಭಿಯಾನ'ದ - ಲೋಗೊ ವನ್ನು ಮುದ್ರಿಸಲು 
ತಿಳಿಸಲಾಗಿರುತ್ತದೆ. 


ಸದರಿ ಕಾರ್ಯಕ್ರಮದಡಿಯಲ್ಲಿ ಒಟ್ಟು 256982 
ಸೀರೆಗಳನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೆ 
ವಿತರಿಸಲಾಗಿರುತ್ತದೆ. 


ಅಂಗನವಾಡಿ ಕಾರ್ಯಕರ್ತೆಯರು ಈ ಪೆ 
ಸೀರೆಯಲ್ಲಿ ಪೋಷಣೆ ಅಭಿಯಾನ" ಎಂದು 
ದೊಡ್ಡದಾಗಿ ಮುದ್ರಿಸಿದ್ದು, ಅಭಿಯಾನದ ಮುದ್ರೆ 
ಹೊಗಳ ವಿನ್ಯಾಸದಲ್ಲಿರುವುದರಿಂದ ಬ್ಯಾನರ್‌ 
ಸಂತೆ ತೋರುತ್ತಿದ್ದು, ಅಂತಹ ಸೀರೆಗಳನ್ನು 
ಪೆಡೆಯಲು ನಿರಾಕರಿಸುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಸರ್ಕಾರ ಈ 
ಬಗ್ಗೆ ಕೈಗೊಂಡ ಕ ಕ್ರಮಗಳೇನು 


—— 


ಹೋಷಣ್‌ ಅಭಿಯಾನ `ಯೋಜಸೆಯಕ `ನಕಾಕುವ 
ಸೀರೆಗಳನ್ನು ಧರಿಸಲು ಅಂಗನವಾಡಿ ಕಾರ್ಯಕರ್ತರು 
ವಿರೋಧಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದ್ದು ಈ 
ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ 
ಏವಿಧ ಸಂಘಗಳೊಂದಿಗೆ ಸಭೆ ನಡೆಸಿ ಸಮವಸ್ತದ 
ಕುರಿತಾಗಿ ಕೇಂದ್ರ ಸರ್ಕಾರವು ನೀಡಿರುವ ಮಾರ್ಗಸೂಚಿ 
ಮತ್ತು ಷರತ್ತುಗಳ ಬಗ್ಗೆ ಮನದಟ್ಟು ಮಾಡಲಾಗಿರುತ್ತದೆ. 


ಸಂ: ಮಮಇ 116 ಐಸಿಡಿ 2022 


J p 


p. NV 


/ ರ್‌ ಹಾಲಪ್ಪ ಬಸಪ್ಪ) 
ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧ ವಿಕಲಚೇತನರ ಹಾಗೂ. 
ಹಿರಿಯ ನಾಗರಿ ಕರ ಸಬಲೀಕರಣಿ ಸಚಿವರು. 


